ಉಷಾ ಭೆಂಡೆ 


ಪಾಟೀಕ್ವರ ದೇವಾಲಯ ಸಮೂಹದ ಬಿಂಬಗಳ ಕೆಲವು ಗಮನಾರ್ಹ 


ಶಿಲ್ಪಲಕ್ಷಣಗಳು 


ವಂಹಾರಾಷ್ಟ್ರದ ಸತಾರಾದಿಂದ ಸುವಕಾರು ೭ 
ಕಿ.ವೀೀ.ದೂರದ ಬೆಟ್ಟಸಾಲುಗಳ ಮೇಲೆ ದೇಗಾಂವೆ ಬಳಿ 
ಇರುವ ಪಾಟೇಶ್ವರ ಗುಹಾದೇವಾಲಯಗಳ ಬಗ್ಗೆ 
ಹಳೆಯ ಸತಾರಾ ಕೋಶ(೮೩26॥(66॥)ದಲ್ಲಿ ಮಾಹಿತಿ 
ಇರುವುದಾದರೂ ಮೊದಲಬಾರಿಗೆ ಇಲ್ಲಿ ಅವು 
ಗಳ ಬಗ್ಗೆ ವಿವರವಾದ ಅಧ್ಯಯನವನ್ನು ವರಾಡ 
ಲಾಗಿದೆ. 


ಮೆಟ್ಟಿಲು ಮೆಂಟ್ಟಿಲಾದ ಎರಡು ಕಲ್ಲಿನ ಕಲ್ಯಾಣಿ 
ಗಳ ಪಕ್ಕದಲ್ಲಿರುವ ಈ ದೇವಾಲಯ ಸಮೂಹದಲ್ಲಿ, 
ಪ್ರಾಕಾರದಿಂದ ಕೂಡಿದ ಪಾಟೇಶ್ವರ ದೇವಾಲಯ 
ಮತ್ತು ಭಾಗಶಃ ಕಟ್ಟಿದ ಹಾಗೂ ಭಾಗಶಃ ಕೊರೆದ ಐದಂ 
ಗುಹಾಲಯಂಗಳಿವೆ. ಈ ದೇವಾಲಯಗಳಲ್ಲಿರುವ ಕೆಲವು 
ಗಮನ ಸೆಳೆಯುವ ಬಿಂಬಗಳೆಂದರೆ ಪಾಟೇಶ್ವರ ದೇವಾ 
ಲಯದ ಗಣೇಶಾನೀ, ದುರ್ಗಾ, ಷಣ್ಮುಖ, ಎಲ್ಲಾ 
ಗಂಹಾದೇವಾಲಯಂಗಳಲ್ಲಿನ ಶಿವಲಿಂಗ, ವಿಷ್ಣುವಿನ ದ್ವಾದ 
ಶಾವತಾರದ ಪಟ್ಟಿಕೆಗಳು, ತ್ರೈ ವರಾತೆಯರ ಪಟ್ಟಿಕೆಯ 
ಮಹಾಕಾಳೀ, ಮಹಾಲಕ್ಷ್ಮೀ ಮತ್ತು ಮಹಾಸರಸ್ವತಿ, 
ಚಾಮುಂಡಿಯ ಬಿಂಬ, ಅಷ್ಟವರಾತೃಕಾ ಪಟ್ಟಿಕೆ, 
ಹನ್ನೊಂದು ದೇವತೆಗಳ (ಏಕಾದಶ ರುದ್ರರು?) ಒಂದರ 
ಪಟ್ಟಿಕೆ, ಸೂರ್ಯ ಅಥವಾ ಕೇಶವ ಅಥವಾ ದುರ್ಗಾ 
ಇರುವ ಸಹಸ್ತಲಿಂಗ ಪಟ್ಟಿಕೆ ಹಾಗೂ ಎಂಟು ಕೈ ಇರುವ 
ಪ್ರಾಣಿ_-ವಕಾನವರೂಪದ ನಂದಿ. 


ಈ ಬಿಂಬಗಳಲ್ಲಿ ಕಾಣಬರುವ ಕೆಲವು ' ಆಸಕ್ತಿ 


ಆಂ 


ದಾಯಕ ವಂತ್ರು ವಿಶೇಷ ಲಕ್ಷಣಗಳು ಹೀಗಿವೆ : 
ಇಲ್ಲಿ ಗಣೇಶಾನೀ ಇರುವುದು ಮಹತ್ವವಾದುದೆನಿಸು 
ತ್ತದೆ. ಏಕೆಂದರೆ, ದಖ್ಬನ್‌ ಮತ್ತು ದಕ್ಷಿಣಭಾರತದಲ್ಲಿ 
(ಬೇರಾಘಾಟ್‌ನಲ್ಲಿರುವ ಚೌಸತ್‌ಯೋಗಿನೀ ದೇವಾಲ 
ಯದಲ್ಲಿರುವಂತೆ) ಗಣೇಶಾನಿಯನ್ನು ಹೆಚ್ಚಾಗಿ ಚಿತ್ರಿಸಿರಂ 
ವುದಿಲ್ಲ. ದ್ವಾದಶಾವತಾರದ ಪಟ್ಟಿಕೆಯೇ ಅಪರೂಪ. 
ದ್ಹಾಗಿದ್ದು » ಅದರಲ್ಲಿ ವರಾಹಮೂರ್ತಿಯನ್ನ್ನ್ನು ಪೂರ್ಣ 
ವಾಗಿ ಪ್ರಾಣಿರೂಪದಲ್ಲಿ ಕಡೆಯಲಾಗಿದೆ. ಬುದ್ಧ ಮತ್ತು 
ತೀರ್ಥಂಕರರಿಬ್ಬರೊ ಪದ್ಮಾಸನದಲ್ಲಿದ್ದಾರೆ. ಅಪರೂಪ 
ವಾದ ತ್ರೈವಕಾತೆಯರನ್ನು ಚಿತ್ರಿಸಿದ್ದು (ವಕಾತೃಕಾದ 
ಒಂದು ಬಗೆಯಲ್ಲಿ),ಅದರೊಂದಿಗೆ ಅವರವರ ವಾಹನವೂ 
ಇವೆ, ಯೋಗಿಯಿಂದ ಪೂಜಿಸಲ್ಪಡುತ್ತಿರುವ ಇವು, 
ಸುವರಾರು ಹನ್ನೊಂದನೇ ಶತವರಾನದಿಂದ ಇಲ್ಲಿ ಪ್ರಸಿದ್ಧ 
ವಾಗಿದ್ದ ವಂಹಾಲಕ್ಷ್ಮಿ ಆರಾಧನೆಗೆ ಅನುಗುಣವಾಗಿವೆ. 
ಅಷ್ಟವಕಾತೃಕಾದಲ್ಲಿ ಗಣೇಶ ವಂತ್ತು ವೀಣಾಧರರಿಲ್ಲದೆ, 
ಸಾವಕಾನ್ಯವಾಗಿ ವೀರಭದ್ರನು ಈ ದೇವತೆಗಳ ಪಕ್ಕದಲ್ಲಿ 
ದ್ದಾನೆ... ಏಕಾದಶಲಿಂಗಗಳಂ ಎತ್ತರವಿಲ್ಲದ ಪೀಠಗಳ 
ಮೇಲಿದ್ದು, ಆ ಪೀಠಗಳು ತ್ರಿಕೋನ, ಬಿಲ್ಲಂ, ನಕ್ಷತ್ರ. 
ಮರಿಂತಾದ ಆಕಾರಗಳಲ್ಲಿವೆ ; ಒಂದೊಂದೂ ತ್ರಿಶೂಲ 
ದಂತಹ ಭಿನ್ನವಾದ ಗುರುತುಗಳಿಂದ ಕೂಡಿವೆ. ಸಣ್ಣ 
ಸಣ್ಣ ಲಿಂಗಗಳ ಸಾಲುಗಳಿಂದ ಕೂಡಿದ ಸರಳಪೀಠದ 
ಮೇಲಿರುವ ಬೃಹದಾಕಾರದ ಲಿಂಗ ಮತ್ತು ಎಷ್ಟು, 
ಕೇಶವ, ದುರ್ಗ ಇರುವ ಸಹಸ್ತಲಿಂಗ ಪಟ್ಟಿಕೆಗಳು 
ವಿಶೇಷವಾಗಿ ಗಮನ ಸೆಳೆಯಂತ್ತವೆ. ನಂದೀಶ್ವರನ ಬಿಂಬ 


ಇತಿಹಾಸ ದರ್ಶವ.: 


ದಲ್ಲಿ ವಂಭಾಗವನ್ನ್ನ ಮನಃುಷ್ಕಾಕೃತಿಯಂತೆ ಕಡೆಯ 
ಲಾಗಿದೆ. ಎಂಟು ಕೈ ಇದ್ದು ಪದ್ಮಾಸನದಲ್ಲಿ ಕುಳಿತಿ 
ದ್ದಾನೆ. ಗಲ್ಲವು ನಂದಿಯ ಮೂತಿಯಂತಿದೆ. ತಲೆಯಿಂದ 
ಹಿಂದಿನ ಭಾಗವು ನೆಲಕ್ಕೆ ಹೊಟ್ಟೆಯಕಾನಿಸಿ ಮಲಗಿ ತಲೆ 
ಎತ್ತಿಕೊಂಡಿರುವ ನಂದಿಯಂತೆ (ಮೃಗರೂಪದ ದೇವತೆ 
ಯಂಂತೆ) ಬಿಡಿಸಿದೆ. ಒಂದು ಕೈ ಚಿನ್ಮುದ್ರೆಯಲ್ಲಿಯೂ 
ಉಳಿದ ಕೈಗಳು ಬಿಲ್ಲು ಬಾಣ, ಶೂಲ, ಖೇಟಕಧಾರಿಗಳಾ 
ಗಿಯೂ ಉಳಿದೆರಡು ಕೈಗಳು ಅಭಯ ಮಂತ್ರ (ಜಪ 
ಮಾಲೆ ಸಹಿತವಾದ) ವರದಮುದ್ರೆಗಳಲ್ಲಿಯೂ ಇವೆ. 


ದ್ವಾದಶಾವತಾರ, ತ್ರೈದೇವೀ, ಏಕಾದಶರುದ್ರ 
ಇತ್ಯಾದಿ ಬಿಂಬಗಳು ಶೈಲಿಯ ದೃಷ್ಟಿಯಿಂದ ಕ್ರಿ. ಶ. 
೧೨-೧೩ನೇ ಶತವಕಾನಕ್ಕೆ ಸೇರುತ್ತವೆ. ಉಳಿದವು ಕ್ರಿ.ಶ. 
೧೪-೧೬ನೇ ಶತವಣನದವು. ಈ ಪ್ರದೇಶವು ` ಕ್ರಿ. ಶ್ಯ 
೧೧ನೇ ಶತವಕಾನದಿಂದ ಮರಾಠರ ಕಾಲದವರೆಗೂ 
(ಇಲ್ಲಿಯ ದೇವಾಲಯಗಳು ಸೂಚಿಸುವಂತೆ) ಪ್ರಸಿದ್ಧ 
ಶೈವಕೇಂದ್ರವಾಗಿದ್ದಂತೆ ತೋರುತ್ತದೆ. ಕೆಲವು ಬಿಂಬ 
ಗಳಲ್ಲಿ ನಾಥಸಂಪ್ರದಾಯದ ತಾಂತ್ರಿಕ ಪ್ರಭಾವವು ಇರು 


“ಇತಿಹಾಸ ದರ್ಶನ 


ವಂತಿದೆ. ಈ ಸಂಪ್ರದಾಯವು ವಂಧ್ಯಕಾಲೀನೋತ್ತರ 

ಕಾಲದಲ್ಲಿ ಇಲ್ಲಿ ಪ್ರಚಲಿತದಲ್ಲಿದ್ದಿತು. ಅಲ್ಲದೆ ಈಗಲೂ 

ನಾಥ ಸಂಪ್ರದಾಯದ ಭಕ್ತರು ಸತಾರಾ-ಕೊಲ್ಹಾಪುರ 
ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ. 


ಗಳಲ್ಲಿ ಸಾಕಷ್ಟು 


ಇಲ್ಲಿ, ಪ್ರಾಣಿ_ವಕಾನವ ರೂಪದಂತೆ ನಂದಿಯಂನದ್ದಿ 
ಬಿಡಿಸಿರುವಂತಹುದು ಅಪರೂಪವೇನಲ್ಲ ; ಬಾದಾವಿಂ 
ಚಾಳುಕ್ಯರ ಬಿಂಬಗಳಲ್ಲೂ ಇದು ಕಂಡುಬರುತ್ತದೆ. 
ಉದಾಹರಣೆಗೆ, ಹರಿ-ಹರರ ಪಟ್ಟಿಕೆಯಲ್ಲಿ ನಂದಿಯಂಂ 
ಪ್ರಾಣಿ_ವರಾನವ ರೀತಿಯಲ್ಲಿದ್ದು, ಪಾರ್ವತಿಯು ಶಿವನ 
ಪಕ್ಕದಲ್ಲಿಯೂ ಗರುಡ ಮತ್ತು ಲಕ್ಷ್ಮೀ ವಿಷ್ಣುವಿನ ಪಕ್ಕ 


` ದಲ್ಲಿಯೂ ಇರಂವರು. ನಂದಿಯನ್ನು ಸಾಮಾನ್ಯವಾಗಿ 


ಮೃಗರೂಪದ ದೇವತೆಯ ಆಕಾರದಲ್ಲೇ ಬಿಡಿಸಿರುವು 
ದಂಟು. ಆದ್ದರಿಂದ ಈ ಪಾಟೇಶ್ವರದಲ್ಲಿನ ಬಿಂಬದ 
ವಿಶೇಷತೆಯೆಂದರೆ, ಅದಕ್ಕೆ ಎಂಟು ಕೈ ಇರುವುದಂ. 
ಮತ್ತೂ ಪ್ರಾಣಿ-ವಕಾನವ ರೂಪದಂತಿರಂವುದಂ, 


(ಕನ್ನಡಾನುವಾದ/ಕೂ, ಸ. ಅಪರ್ಣ) 


೮೩ 


